ಬಕೆಟ್ಟಿನಲ್ಲಿ ಸಮುದ್ರ ತರಗತಿಯಲ್ಲಿನ ಕಥೆ 


ಶ್ವೇತಾ ವಿಶ್ವಕರ್ಮ 


ಪ್ರಾಥಮಿಕ ಶಾಲಾ ತರಗತಿಯಲ್ಲ ಮಕ್ಕಳ ಭಾಷಾ ಕೌಶಲಗಳು 
ಸಾಕಷ್ಟು ಬೆಳವಣಿಗೆ ಕಾಣುವಲ್ಲ ಮಕ್ಕಳ ಸಾಹಿತ್ಯದ ಮಹತ್ವ ಏನು 
ಎಂಬುದರ ಕುರಿತು ನಮಗೆಲ್ಲಾ ಠಗಾಗಲೇ ಸಾಕಷ್ಟು ತಿ*ದಿದೆ. 
ಮಕ್ಕಳ ಕಲಕಾ ಮಟ್ಟಕ್ಕೆ ಅನುಗುಣವಾಗಿ ಉತ್ತಮವಾಗಿರುವ 
ಪದ್ಯಗಳು. ಕಥೆಗಳು. ಸಚಿತ್ರ ವಿವರಣಿಗಳು. ಉಲ್ಲೇಖಗಳು. 
ವೈವಿಧ್ಯಮಯ ಪಾತ್ರಗಳು ಇತ್ಯಾದಿಗಳೆಲ್ಲವೂ ಒಂದು ಉತ್ತಮ 
ಮಕ್ಕಳ ಸಾಹಿತ್ಯದಲ್ಲ ಸೇರಿವೆ. ಇಂದಿನ ಮಕ್ಕಳ ಸಾಹಿತ್ಯವು 
ವೈವಿಧ್ಯತೆಬುಂದ ಕೂಡಿದ್ದು, ಸಾಮಾಜಕ, ಆರ್ಥಿಕ ಮತ್ತು 
ಪರಿಸರಕ್ಕೆ ಸಂಬಂಧಿಸಿದ ಸನ್ನಿವೇಶಗಳನ್ನು ಒಳಗೊಂಡಿದೆ. 
ಹೀಗಾಗಿ ಮಕ್ಕಳ ಸಾಹಿತ್ಯದ ಅನ್ನಯುಸುವಿಕೆ ನಿರ್ದಿಷ್ಟ 
ಉದ್ದೇಶಗಳಗೆ ಸೀಮಿತವಾಗಿಲ್ಲ; ಇದು ನಮಗೆ ಸಾಹಿತ್ಯವನ್ನು 
ವಿವಿಧ ರೀತಿಯಲ್ಲ ಅನ್ಹಯುಸಲು ಅನುಮತಿಸುತ್ತದೆ. ಒಂದು 
ರೀತಿಯಲ್ಲ. ಇದು ಜಗತ್ತನ್ನು ರ್ರಹಿಸುವ ವಿಧಾನವಾಗಿದೆ. 
ಪ್ರಾಥಮಿಕ ಶಾಲಾ ತರಗತಿಗಳಗೆ ಬೋಧಿಸುವಾಗ, ಸೃಜನಶೀಲ 
ಶಿಕ್ಷಕರು ಕಥೆಗಳು. ದಂತ ಕಥೆಗಳು. ಪದ್ಯಗಳು ಮತ್ತು 
ಸನ್ನಿವೇಶಗಳನ್ನು ಮಕ್ಕಳಗೆ ಆಸಕ್ತಿ ಮೂಡಿಸಲು. ಹೊಸ 
ವಿಷಯಗಳ ಕಲಅಕೆ ಮತ್ತು ಅನ್ಟೇಷಣೆಯನ್ನು ಪ್ರೇರೇಪಿಸಲು 
ಮತ್ತು ಅವರ ಕುತೂಹಲವನ್ನು ಮುಂದುವರಿಸುವ ನಿಟ್ಟನಲ್ಲ 
ಪ್ರೋತ್ಸಾಹಿಸಲು ಬಳಸುತ್ತಾರೆ. ಆದರೆ, ಮಕ್ಕಳ ಸಾಹಿತ್ಯವನ್ನು 
ಕೇವಲ ಭಾಷಾ ಸಾಮರ್ಥ್ಯದ ಬೆಳವಣಿಗೆಯ ದೃಷ್ಟಿಬುಂದ 
ನೋಡುವುದರಿಂದ ಅದರ ಮಹತ್ತ್ವ ಕಡಿಮೆಯಾಗುತ್ತದೆ. 
ತರಗತಿಯ ಬೋಧನಾ ಪ್ರಕ್ರಿಯೆಯಲ್ಲ ಯಾವುದೇ ಸಾಹಿತ್ಯ 
ಪ್ರಕಾರ ಅಥವಾ ಪುಸ್ತಕವನ್ನು ಸೇರಿಸಿದರೆ. ಅದು ಭಾಷಾ 
ಕೌಶಲಗಳ ಬೆಳವಣಿಗೆಗೆ ಮಾತ್ರವಲ್ಲದೆ ಅದರಲ್ಲ 
ಅಂತರ್ಗತವಾಗಿರುವ ಇತರ ವಿಷಯಗಳಗೆ ಸಂಬಂಧಿಸಿದ 
ಕೌಶಲಗಳ ಬೆಳವಣಿಗೆಗೂ ಸಾಕಷ್ಟು ಅವಕಾಶಗಳನ್ನು 
ಸೃಷ್ಟಿಸುತ್ತದೆ. ಸನ್ನಿವೇಶಗಳು, ಘಟನೆಗಳು ಮತ್ತು ಯಾವುದೇ 
ನಿರೂಪಣಿ ಅಥವಾ ಪದ್ಯದಲ್ಲ ನೀಡಲಾಗಿರುವ ಪಾತ್ರವನ್ನು 
ಬಳಸಿಕೊಂಡು ಪರಿಸರ ಅಧ್ಯಯನ ವಿಷಯದಲ್ಲ 
(Environmental Studies - EVS) voತರ್ಗತವಾಗಿರುವ 
ಗುರಿಗಳ ಮತ್ತು ಸಾಮರ್ಥ್ಯಗಳ ಬೆಳವಣಿಗೆಗೆ ನಾವು 
ಅವಕಾಶಗಳನ್ನು ಸೃಷ್ಟಿಸಬಹುದು. 


ನಿರ್ದಿಷ್ಟ ಉದಾಹರಣೆ 


ನಾನು ನನ್ನ ವಾದವನ್ನು ಅವೆಹಿ- ಅಬಾಕಸ್‌ ಪ್ರಾಜೆಕ್ಷ್ನ 
ಭಾಗವಾಗಿ ಏಕಲವ್ಯ ಪ್ರಕಾಶನ ಪ್ರಕಟಸಿದ ಮಸ್ತಕದ 
ಉದಾಹರಣೆಯನ್ನು ತೆಗೆದುಕೊಂಡು ವಿವರಿಸಲು 
ಬಯಸುತ್ತೇನೆ. "ಬಾಲ್ರ ಕೆ ಅಂದರ್‌ ಸಮಂದರ್‌' (ಬಕೆಟ್ನಲ್ಲ 


ಇ 
5 
BR 


ಸಮುದ್ರ) ಎಂಬ ಶೀರ್ಷಿಕೆಯು ನೀರಿನ ವಿವಿಧ ಆಯಾಮಗಳನ್ನು 
ಅತೀವ ಆಸಕ್ತಿದಾಯಕ ರೀತಿಯಲ್ಲ ಪರಿಶೋಧಿಸುತ್ತದೆ. ಇದು 
ನೀರಿನ ಬಳಕೆಯನ್ನು ಮಾತ್ರವಲ್ಲ. ನೀರಿನ ಸಂಪೂರ್ಣ 
ಪ್ರಯಾಣವನ್ನೂ ಸಹ ಚಿತ್ರಿಸುತ್ತದೆ. ಪರಿಸರ ವಿಜ್ಞಾನ 
ಬೋಧನೆಯಲ್ಲ ಈ ಪುಸ್ತಕವು ಏಕೆ ಅಷ್ಟೊಂದು ಪ್ರಾಮ್ಯು್ಯುತೆ 
ಹೊಂದಿರುವ ಸಂಪನ್ಮೂಲವಾಗಿದೆ ಎಂಬುದನ್ನು ಅರ್ಥ 
ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಇಲ್ಲ ನೀರಿನ ಬಗೆಗಿನ 
ನಿರೂಪಣಿಯು ಸೋನುವಿನ ಬಕೆಟ್‌ ಎಂಬ ಪಾತ್ರದೊಂದಿಗೆ 
ಪ್ರಾರಂಭವಾಗುತ್ತದೆ. ಇದು ಸೋನುವಿನ ಬಕೆಟ್ನಲ್ಲರುವ ನೀರು 
ಎಲ್ಲಂದ ಬರುತ್ತದೆ ಎಂಬುದರ ಅನ್ಟೇಷಣೆಯೊಂದಿಗೆ 
ಆರಂಭಗೊಳ್ಳುತ್ತದೆ - ಇದು ಸಮುದ್ರದಿಂದ ಪ್ರಾರಂಭವಾಗಿ, 
ಸೂರ್ಯ, ಮೋಡಗಳು, ಪರ್ವತಗಳು, ನದಿಗಳು, 
ಸರೋವರಗಳು, ಪೈಪುಗಳು ಇತ್ಯಾದಿಗಳೊಂದಿಗೆ 
ಮುಂದುವರಿಯುತ್ತಾ ಕೊನೆಯಲ್ಲ ನಲ್ಪಯೊಂದಿಗೆ 
ಅಂತಿಮಗೊಳ್ಳುತ್ತದೆ. ನಂತರ, ಸೋನುವಿನ ಬಕೆಟ್ನಂದ ನೆಲಕ್ಕೆ 
ಒಸರುವ ನೀರಿನ ಮೂಲಕ ಪುನರಾರಂಭಗೊಳ್ಳುವ ನೀರಿನಚಕ್ರ 
ಮುಂದುವರಿಯುತ್ತ ಅಂತಿಮವಾಗಿ, ಮತ್ತೆ ಸಮುದ್ರಕ್ಕೇ 
ಸೇರಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಇಂತಹ ವಿಷಯವನ್ನು 
ಕಾವ್ಯಾತ್ಮಕವಾಗಿ ಮತ್ತು ಕಾಲ್ದನಿಕ ರೀತಿಯಲ್ಲ ಚಿತ್ರಿಸುವುದು 
ಅಷ್ಟೊಂದು ಸುಲಭವಲ್ಲ. ಸಾಮಾನ್ಯವಾಗಿ, ನಮ್ಮ ತರಗತಿಗಳಲ್ಲ 
ಅಂತಹ ವಿಷಯಗಳನ್ನು ಪ್ರಸ್ತುತಪಡಿಸಲು ಒಂದು 
ಗೊತ್ತುಪಡಿಸಿದ ಸೂತ್ರ ಅಥವಾ ಮಾದರಿಯನ್ನು 
ನಿರ್ದಿಷ್ಟಪಡಿಸಲಾಗಿರುತ್ತದೆ, ಅಲ್ಲ ನೀಡಲಾಗಿರುವ ವಿಷಯವು 
ವ್ಯಾಖ್ಯಾನ, ಪ್ರಾಮುಖ್ಯತೆ, ಪ್ರಕ್ರಿಯೆ ಮುಂತಾದ ನಿರ್ದಿಷ್ಟ 
ಅಂಶಗಳಗಷ್ಟೇ ಸೀಮಿತವಾಗಿರುತ್ತದೆ. ಆದರೆ ಹೊಸ ರೀತಿಯ 
ನಿರೂಪಣಿಯಲ್ಲ ಪುಸ್ತಕವು ವಿಭಿನ್ನವಾಗಿ ನಿಲ್ಲುತ್ತದೆ ಮತ್ತು 
ಆಕರ್ಷಿಸುತ್ತದೆ. ನಿರೂಪಣಿ ಮುಂದುವರೆದಂತೆ, ಇತರ 
ಪಾತ್ರಗಳನ್ನೂ ಪರಿಚಯುಸಲಾಗುತ್ತದೆ. ಪುಟಗಳ ನಡುವೆ ಮತ್ತು 
ಸಾಲುಗಳ ಮಧ್ಯೆ ಹೊಂದಾಣಿಕೆಯೊಂದಿಗೆ ಕಥೆಯು 
ಸರಾಗವಾಗಿ ಸಾಗುತ್ತದೆ. ಇಲ್ಲ ನೀಡಿರುವ 
ಉದಾಹರಣಿಯೊಂದಿಗೆ ನಾವು ಅದನ್ನು ಚೆನ್ನಾಗಿ ಅರ್ಥ 
ಮಾಡಿಕೊಳ್ಳಬಹುದು: 


ಇದು ನದಿ 

ಅದು ಸರೋವರಕ್ಷೆ ಹರಿಯುತ್ತದೆ, 

ಅಲ್ಲ ನೀರು ನಿಶ್ನಲವಾಗಿದೆ 

ಮತ್ತು ಅದು ಪೈಪುಗಳಲ್ಲ ಹರಿದು 

ನಲ್ಲಯು೦ದ ಹನಿಗಳು ತೊಟ್ಟಕ್ಷುತ್ತದೆ 

ಮತ್ತು ಇದು ಸೋನುವಿನ ಬಕೆಟ್ಟನ್ನು ತುಂಜಸುತ್ತದೆ. 


kk kok kk 

ಇದು ಪರ್ವತ 

ಅಲ್ಪಂದ ನದಿಯು ಸರೋವರಕ್ಷೆ ಹರಿಯುತ್ತದೆ, 
ಅದರ ನಿಶ್ನಲ ನೀರು 

ಪೈಪುಗಳ ಮೂಲಕ ಹರಿದು ನಲ್ಲಯಲ್ಲ ತೊಟ್ಟಕ್ಕುತ್ತದೆ 
ಮತ್ತು ಇದು ಸೋನುವಿನ ಬಕೆಟ್ಟನ್ನು ತುಂಜಸುತ್ತದೆ. 


ಈ ಅನುಕ್ರಮವು ಪದಗಳೂ ಮಾತ್ರವಲ್ಲದೆ ಸಚಿತ್ರ 
ನಿರೂಪಣಿಗಕ್ಲಯೂ ಪ್ರತಿಫಅಸುತ್ತದೆ. ಅದೇ ರೀತಿ 
ಪಠ್ಯಪುಸ್ತಕದಲ್ಲ ವಿವರಣೆಗೆ ಬಳಸಲಾದ ಚಿತ್ರಗಳು ಅದು 
ಸೋನುವಿನ ಮನೆಯ ಚಿತ್ರವಾಗಿರಬಹುದು ಅಥವಾ ಹಲವಾರು 
ಸ್ಥಳಗಳಲ್ಲ ಹರಿಯುವ ನೀರಿನ ಹರಿವಿನ ಮಾರ್ಗವಾಗಿರಬಹುದು 
ವೈವಿಧ್ಯಮಯವಾಗಿದ್ದು ಮಕ್ಕಳನ್ನು ಸೆಳೆಯುವಂತಿದೆ. 
ಸುತ್ತಮುತ್ತಅನ ಪ್ರದೇಶಗಳು. ಭೂಪ್ರದೇಶದ ದೃಶ್ಯಗಳು ಮತ್ತು 
ಅಲ್ಲ ನಡೆಯುವ ಚಟುವಟಕೆಗಳನ್ನು ಚಿತ್ರಗಳಲ್ಲ ಸೂಕ್ಷ್ಯವಾಗಿ 
ಸೆರೆಹಿಡಿಯಲಾಗಿದೆ. ಚಿತ್ರ ಸರಣಿಯು ವಿವಿಧ ಹಿನ್ನೆಲೆಗಳಲ್ಲ 
ಜೀವನವನ್ನು ಚಿತ್ರಿಸುತ್ತದೆ. ಈ ಜೀವನ ಚಕ್ರವು ಮನುಷ್ಯರಿಗೆ 
ಸೀಮಿತವಾಗಿಲ್ಲ; ಪ್ರಾಣಿಗಳು. ಮರಗಳು ಮತ್ತು ಸಸ್ಯಗಳು, 
ಕೆಲಸಗಾರರು, ವಾಸಸ್ಥಳಗಳ ರಚನೆ ಹೀಗೆ ವಿವಿಧ ಸ್ತರಗಳನ್ನು 
ಸಹ ಕಾಣಬಹುದು. ಪುಸ್ತಕದಲ್ಲನ ಕಥೆಯ ಜೊತೆಗೆ ದೃಶ್ಯಗಳು 
ಸಾಗುತ್ತವೆ. 


ಪರಿಸರ ಅಧ್ಯಯನ (£ಳS)ಕ್ಕಾಗಿ ಪುಸ್ತಕವನ್ನು 
ಬಳಸುವುದು 


ಈ ಹಿಂದೆ ಹೇಳದಂತೆ, ಈ ಪುಸ್ತಕವನ್ನು ನಾವು ಕೌಶಲ್ಯ 
ಅಭವೃದ್ಧಿ ಮತ್ತು ಪರಿಸರ ಅಧ್ಯಯನದ ಬೋಧನೆಗೆ 
ನಿಗದಿಪಡಿಸಲಾದ ಉದ್ದೇಶಗಳ ಸಾಧನೆಗಾಗಿ 
ಬಳಸಿಕೊಳ್ಳಬಹುದು. ವಾವು ಇದನ್ನು ಈ ರೀತಿ ನೋಡೋಣ: 


ಪರಿಸರ ಅಧ್ಯಯನ ಪಠ್ಯಕ್ರಮವು ನೀರನ್ನು ಒಂದು 
ಪಠ್ಯವಿಷಯವಾಗಿ ಪಠ್ಯಪುಸ್ತಕದಲ್ಲಿ ಸಂಯೋಜಸುತ್ತದೆ. 
ಎನ್ಸಿಇಆರ್ಟ ( ) ಅಥವಾ ಇತರ ಯಾವುದೇ ರಾಜ್ಯ 


ಪಠ್ಯಕ್ರಮದ ಪಠ್ಯಪುಸ್ತಕದಲ್ಲ 3ನೇ ತರಗತಿಯಿಂದ ೮ನೇ 
ತರಗತಿಯವರೆಗೆ ನೀರಿನ ಬಣದ್ಣೆ ಅನೇಕ ಪಾಠಗಳನ್ನು 
ಕಾಣಬಹುದು. ಠ ಪಾಠಗಳು ಒಳಗೊಂಡಿರುವ ಚಟುವಟಕೆಗಳು 
ಮತ್ತು ಅಭ್ಯಾಸಗಳು ವಿದ್ಯಾರ್ಥಿಗಳಗೆ ಮೂಲಗಳು, 
ಉಪಯೋಗಗಳು, ಪ್ರಾಮುಖ್ಯತೆ, ಶುಚಿತ್ವ, ಸಂರಕ್ಷಣಿ ಮತ್ತು 
ನೀರಿನ ಮೌಲ್ಯವನ್ನು ಪರಿಚಯಿಸುತ್ತದೆ. ಜೊತೆಗೆ ಮಕ್ಕಳು ತಮ್ಯ 
ಸುತ್ತಅರುವ ಈ ವಿಷಯಗಳಗೆ ಸಂವೇದನಾಶೀಲರಾಗುವಂತೆ 
ಮಾಡುತ್ತದೆ. ನಮ್ಮ ತರಗತಿಗಳಲ್ಲಿ ಮಕ್ಕಳ ಪುಸ್ತಕಗಳನ್ನು 
ಬಳಸುವ ಮೂಲಕ ನಾವು ಈ ಪ್ರಕ್ರಿಯೆಯನ್ನು 
ಬೆಂಬಅಸಬಹುದು. ಈ ಪುಸ್ತಕದ ಸಹಾಯದಿಂದ ನಾವು 
ಇದನ್ನು ಕೆಲವು ಹಂತಗಳಲ್ಲ ಗ್ರಹಿಸಲು ಪ್ರಯತ್ನಿಸುತ್ತೇವೆ. 


ಚರ್ಚೆ 


ಶಿಕ್ಷಕರು ಪುಸ್ತಕದ ಶೀರ್ಷಿಕೆಯನ್ನು ಕೇಳುವ ಮೂಲಕ 
ತರಗತಿಯನ್ನು ಪ್ರಾರಂಭಸಬಹುದು. ಬಾಲ್ರ ಕೆ ಅಂದರ್‌ 
ಸಮಂದರ್‌ - ಸಮುದ್ರವನ್ನು ಬಕೆಟ್ನಲ್ಲ ಹಿಡಿಸಲು ಸಾಧ್ಯವೇ? 
ಅನೇಕ ಮಕ್ಕಳಗೆ ಸಾಗರದ ಪರಿಚಯವಿಲ್ಲದಿರಬಹುದು. ಈ 
ವಿಷಯವನ್ನು ತರಗತಿಯಲ್ಲ ಚರ್ಜಿಸುವ ಮೂಲಕ ಮಕ್ಕಳು 
ಸಾಗರದ ಕಲ್ಪನೆಯನ್ನು ಗ್ರಹಿಸಲು ಸಾಧ್ಯವಾಗುತ್ತದೆ. 
ಅಂತೆಯೇ, ಪುಸ್ತಕದಲ್ಲ ನೀಡಲಾದ ಹೊಸ ಪದಗಳನ್ನು ಅರ್ಥ 
ಮಾಡಿಕೊಳ್ಳಲು ಅವರಿಗೆ ಸಹಾಯ ಮಾಡಲು ಸಂಭಾಷಣಿಗಳಲ್ಪ 
ಅವುಗಳನ್ನು ಬಳಸಿಕೊಳ್ಳಬಹುದು. ಪುಪ್ತಕದಲ್ಪನ ವಿವರಣೆಗಳ 
ಧೆ ಮಾತನಾಡುವುದು ಮಕ್ಕಆಗೆ ಪಠ್ಯದೊಂದಿಗೆ 
೦ಪರ್ಕವನ್ನು ಏರ್ಪಡಿಸಲು ಉಪಯುಕ್ತವಾಗಿದೆ. ಶಿಕ್ಷಕರು 
೦ಭಾಷಣಿಯನ್ನು ಮಕ್ಕಳಗೆ ಅರ್ಥವಾಗುವ ಸನ್ನಿವೇಶಗಳಗೆ 
ಸ್ಹುತಪಡಿಸಲು ಪ್ರಯತ್ನಿಸಬಹುದು ಮತ್ತು 
ಉದಾಹರಣೆಗಳನ್ನು ಒದಗಿಸಬಹುದು ಮತ್ತು ಅವರಿಗೆ ಕಲ್ಪನೆಗೆ 
ಮತ್ತು ಹೊಸ ಸನ್ನಿವೇಶಗಳನ್ನು ಅರ್ಥಮಾಡಿಕೊಳ್ಳಲು 
ಅವಕಾಶಗಳನ್ನು ನೀಡಬಹುದು. 


8 


ea 


ಗಮನಿಸುವುದು ಮತ್ತು ಸಂಪರ್ಕಿಸುವುದು 


ಈ ಪುಸ್ತಕವು ಕೇವಲ ನೀರಿನ ಪ್ರಯಾಣವನ್ನು ಮಾತ್ರ 
ವಿವರಿಸುವುದಿಲ್ಲ. ಜೊತೆಗೆ ಇದು ಇತರ ಪರಿಕಲ್ಪನೆಗಳಗೂ 
ಸಂಪರ್ಕ ಕಲ್ತಸುತ್ತದೆ. ಪುಸ್ತಕವು ಪ್ರಾಣಿಗಳು, ಸಸ್ಯಗಳು, 
ಮರಗಳು, ಜೀವನ ವಿಧಾನಗಳು, ಚಟುವಟಕೆಗಳು, 
ಉಡುಪುಗಳು ಮುಂತಾದವುಗಳನ್ನು ಒಳಗೊಂಡಂತೆ 
ವ್ಯಾಪಕವಾದ ಸಚಿತ್ರ ವಿವರಣೆಗಳನ್ನು ಹೊಂದಿದೆ. ಮಕ್ಷಳಗೆ 
ಪುಸ್ತಕದಲ್ಲನ ಚಿತ್ರಗಳನ್ನು ನೋಡುತ್ತ ವಿವಿಧ ವಸ್ತುಗಳ 
ಪಟ್ಟಿಯನ್ನು ವಿಂಗಡಿಸುವ ಮತ್ತು ಹೊಸದಾಗಿ ಅದನ್ನು ರಚಿಸುವ 
ಚಟುವಟಕೆಯನ್ನು ನೀಡಬಹುದು. ಇದರೊಂದಿಗೆ ಇತರ 
ಪರಿಸರಗಳಲ್ಪ್ಲನ ವ್ಯತ್ಯಾಸಗಳು ಮತ್ತು ಹೋಲಕೆಗಳನ್ನು 
ಮಕ್ಕಳೊಂದಿಗೆ ಚರ್ಚಿಸಬಹುದು. 


ಅವರ ಸುತ್ತಮುತ್ತಲಿನ ಘಟನೆಗಳಿಗೆ ಸಂಬಂಧಿಸಿದ 
ಘಟನೆಗಳು 


ಪರಿಸರ ಅಧ್ಯಯನದ ಬೋಧನೆಯ ಪ್ರಾಥಮಿಕ ಗುರಿಗಳಲ್ಲ 
ಮುಖ್ಯವಾದುದುದು ಮಕ್ಕಳು ತಮ್ಮ ಸುತ್ತಮುತ್ತಆರುವ 
ವಿಷಯವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಜಗತ್ತನ್ನು ಅರ್ಥ 
ಮಾಡಿಕೊಳ್ಳುವ ನಿಟ್ಟನಲ್ಲ ಶಿಕ್ಷಕರು ಸಹಾಯ ಮಾಡುವುದು. 
ಹೊಸ ಜ್ಞಾನದತ್ತ ಸಾಗಲು ಅವರು ತಮಗೆ ಈಗಾಗಲೇ 
ತಿಆಃದಿರುವ ಮಾಹಿತಿಯನ್ನು ಬಳಸಿಕೊಳ್ಳಬಹುದು. ಹೀಗಾಗಿ ಈ 
ರೀತಿಯ ಸಂದರ್ಭಗಳಗೆ ಒದಗುವಂತೆ ಮಕ್ಕಳಗೆ ಕಅಸುವಾಗ, 
ಹೊಸ ಮಾಹಿತಿಯ ಕ್ರೋಢೀಕರಣಕ್ಕೆ ಸಹಾಯ ಮಾಡುವ 
ಪ್ರಕ್ರಿಯೆಗಳನ್ನು ಪ್ರೋತ್ಥಾಹಿಸುವುದು ಅತ್ಯಗತ್ಯ. ಪ್ರಸ್ತುತ 


ಲು 


ಸಂದರ್ಭದಲ್ಲ. ಇದು ಸಮೀಪದ ನೀರಿನ ಮೂಲಗಳನ್ನು ಅರ್ಥ 
ಮಾಡಿಕೊಳ್ಳುವುದು. ಅವುಗಳಲ್ಲ ಸಂಭವಿಸುವ 
ಬದಲಾವಣೆಗಳನ್ನು ಗಮನಿಸುವುದು ಮತ್ತು ರ್ರಹಿಸುವುದು. 
ಹಾಗೆಯೇ ತಮ್ಮ ಪ್ರದೇಶದಲ್ಲ ಇಲ್ಲದ ಇತರ ಹೊಸ ನೀರಿನ 
ಮೂಲಗಳ ಬಧ್ಣೆ ತಿಳದುಕೊಳ್ಳುವುದು. ಉದಾಹರಣೆಗೆ, ಕೆರೆಗಳು 
ಮತ್ತು ನೀರಿನ ಲ್ಯಾಂಕ್ಷಳ ಮೂಲಕ ನದಿಗಳು ಮತ್ತು 
ಸಮುದ್ರಗಳನ್ನು ಅರ್ಥ ಮಾಡಿಕೊಳ್ಳುವುದು ಇತ್ಯಾದಿಗಳನ್ನು 
ಒಳಗೊಂಡಿದೆ. 


ಕಾರ್ಯಯೋಜನೆ / ಪ್ರಾಜೆಕ್ಸ್‌ ವರ್ಕ್‌ 


ಮಕ್ಕಳನ್ನು ವಿವಿಧ ಗುಂಪುಗಳಾಗಿ ವಿಂಗಡಿಸುವ ಮೂಲಕ ಆ 
ಗುಂಪುಗಳಗೆ ಅಥವಾ ಒಬ್ಬೊಬ್ಬರಿಗೂ ಪ್ರತ್ಯೇಕವಾಗಿ 
ಕಾರ್ಯಯೋಜನೆಯನ್ನು ನೀಡಬಹುದು. ಉದಾಹರಣೆಗೆ, 
ಸಮೀಪದ ನೀರಿನ ಮೂಲಗಳನ್ನು ಶೋಧಿಸುವುದು. 
ಗೃಹಬಳಕೆಯಲ್ಲ ಮತ್ತು ಇತರ ಉದ್ದೇಶಗಳಗಾಗಿ ನೀರಿನ 
ಬಳಕೆಯ ಕುರಿತ ಮಾಹಿತಿಯನ್ನು ಸಂಗ್ರಹಿಸುವುದು ಮತ್ತು 
ಅವರ ಗ್ರಾಮ. ವಾಸಿಸುವ ಪ್ರದೇಶ ಅಥವಾ ಪಟ್ಟಣಕ್ಕೆ ನೀರು 
ಎಲ್ಲಂದ ಬರುತ್ತದೆ ಎಂಬುದನ್ನು ನಿರ್ಧರಿಸುವುದು. 
ಅನ್ನೇಷಿಸಬಹುದಾದ ಕೆಲವು ವಿಷಯಗಳು. ಈ ಸಂಬಂಧಿತ 
ಮಾಹಿತಿಯನ್ನು ಸಂಗ್ರಹಿಸುವಲ್ಲ ಶಿಕ್ಷಕರು ವಿದ್ಯಾರ್ಥಿಗಳಗೆ 
ಪ್ರಶ್ನಾವಆ ತಯಾರಿಕೆ, ಇತರರೊಂದಿಗೆ ಸಂವಹನ ಮತ್ತು 
ವೀಕ್ಷಣಿಯಂತಹ ಕೌಶಲಗಳ ಬಳಕೆಯ ಕುರಿತಾಗಿ 


ಕೊನೆಟಿಪ್ಪಣಿಗಳು 


ತಿಆಪಬಹುದು. ಅಂತಿಮವಾಗಿ, ಮಕ್ಕಳ ಸಂಶೋಧನೆಗಳನ್ನು 
ದಾಖಅಸಬಹುದು ಮತ್ತು ತರಗತಿಯಲ್ಲ ಪ್ರಸುತಪಡಿಸಬಹುದು. 
ಸುವುದು. ಈ ರೀತಿಯ ಕಾರ್ಯಯೋಜನೆಯು ಮಕ್ಕಳು 
ಯಾವುದೇ ವಿಷಯವನ್ನು ತಮ್ಮ ಪ್ರಂತ ಅನುಭವಗಳ ಮೂಲಕ 


ಅರಿತುಕೊಂಡು ವಿಷಯವನ್ನು ರ್ರಹಿಸಲು ಅನುವು 
ಮಾಡಿಕೊಡುತ್ತದೆ. 
ಇತರ ಸಂಪನ್ಮೂಲಗಳು 


ಇದು ಒಂದು ಪುಸ್ತಕದ ಉದಾಹರಣಿಯಾಗಿದೆ. ಇತರ 
ಪುಸ್ತಕಗಳು ಪರಿಸರ ಮತ್ತು ನಮ್ಮ ಸುತ್ತಅನ ಪ್ರಪಂಚಕ್ಕೆ 
ಸಂಬಂಧಿಸಿದ ಇದೇ ರೀತಿಯ ಘಟನೆಗಳು ಮತ್ತು 
ವಿಷಯಗಳನ್ನು ಹೆಚ್ಚು ಸಮಗ್ರ ರೀತಿಯಲ್ಲ ಅನ್ಹೇಷಿಸುತ್ತವೆ. 
ಉದಾಹರಣೆಗೆ, ಬೀಜ್‌ ಬೋಯಾ (ಏಕಲವ್ಯ ಪ್ರಕಾಶನ), ಈ 
ಪುಸ್ತಕವು ಜೀಜ ಮೊಳಕೆಯೊಡೆದು, ಸಸಿ ಮರವಾಗಿ ಬೆಳೆದು 
ಮತ್ತು ಹಣ್ಣು ಬಡುವ ವಿವಿಧ ಹಂತಗಳನ್ನು ವಿವರಿಸುತ್ತದೆ. ಇದಕ್ಕೆ 
ವ್ಯತಿರಿಕ್ತವಾಗಿ, ಮೋರ್‌ ಡುಂದ್ರಿ (ಜುಗ್ಗು ಪ್ರಕಾಶನ) ಹಳ್ಳಗಳ೦ದ 
ನಗರಗಳಗೆ ಜನರು ವಲಸೆ ಹೋಗುವುದನ್ನು ಮತ್ತು ಮಾನವರು 
ಮತ್ತು ಪ್ರಾಣಿಗಕ ನಡುವಿನ ಬಾಂಧವ್ಯವನ್ನು ಅತೀವ 
ಸಂವೇದನೆಯೊಂದಿಗೆ ಚತ್ರಿಸುತ್ತದೆ. ಪಠ್ಯಪುಸ್ತಕದ ಜೊತೆಗೆ 
ಇಂತಹ ಸಂಪನ್ಮೂಲಗಳನ್ನು ತರಗತಿಯಲ್ಲ ಸೇರಿಸುವುದು 
ಅತ್ಯಗತ್ಯ. 


i AVEHI ABACUS PROJECT (AAP) aims to strengthen the quality and content of education in primary schools. http://www.avehiabacus.org/ 
(ಅವೇಹಿ ಅಬಾಕಸ್‌ ಪ್ರಾಜೆಕ್ಟ್‌ (ಎಎಪಿ) ಪ್ರಾಥಮಿಕ ಶಾಲೆಯ ಶಿಕ್ಷಣದಲ್ಲ ಗುಣಮಟ್ಟ ಮತ್ತು ವಸ್ತು/ವಿಷಯವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ.) 


ii Balti Ke Andar Samandar. Avehi-abacus. Illustrator: Deepa Balsawar. Eklavya. https://eklavyapitara.in/products/balti-ke-andar-samandar 


(ಬಾಲ್ತ ಕೆ ಅಂದರ್‌ ಸಮಂದರ್‌, ಅವೇಹಿ ಅಬಾಕಸ್‌. ವಿವರಣೆ: ದೀಪಾ ಬಾಲ್ಪವಾರ್‌ ಏಕಲವ್ಯ) 


ಸಂಪರ್ಕಿಸಬಹುದು. 


ಶ್ವೇತಾ ವಿಶ್ವಕರ್ಮ ಮಧ್ಯಪ್ರದೇಶದ ಖಾರ್ಗ್ಬೋನ್ನಲ್ಲರುವ ಅಜೀಂ ಪ್ರೇಮ್ದಿ ಫೌಂಡೇಷನ್ನ ಛತ್ತೀಸ್ಸಢ ತಂಡದೊಂದಿಗೆ ಕೆಲಸ ಮಾಡುತ್ತಾರೆ. 
ಅವರು ಶಿಕ್ಷಕರೊಂದಿಗೆ ಕ್ಷೇತ್ರ ಮಟ್ಟದಲ್ಲಿ ತೊಡಗಿಸಿಕೊಳ್ಳುವಿಕೆಗಳು. ಭಾಷಾ ಬೋಧನೆ ಮತ್ತು ಕಲಕೆಗೆ ಸಂಬಂಧಿಸಿದ 
ಕಲಅಕೋಪಕರಣಗಳ ಅಭವೃದ್ಧಿ ಪ್ರಕ್ರಿಯೆಗಳ ಭಾಗವಾಗಿದ್ದಾರೆ. ಇದಕ್ಕೂ ಮುನ್ನು ಅವರು ಭೋಪಾಲ್ಲಲ್ಲ ಮುಸ್ಥಾನ್‌ ಸಂಸ್ಥೆಯೊಂದಿಗೆ 


ಮೀ 


ಕಾರ್ಯನಿರ್ವಹಿಸುತ್ತಿದ್ದರು. ಅವರು ಅಜೀಂ ಪ್ರೇಮ್ದಿ ವಿಶ್ವವಿದ್ಯಾಲಯದಿಂದ ಶಿಕ್ಷಣದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. 
ಅವರು ಮಕ್ಕಳ ಸಾಹಿತ್ಯವನ್ನು ಇಷ್ಟಪಡುತ್ತಾರೆ ಮತ್ತು ವಿವಿಧ ಸಂದರ್ಭಗಳಗೆ ಅನುಗುಣವಾಗಿ ಅದನ್ನು ಹೇಗೆ ರಚಿಸಲಾಗುತ್ತಿದೆ 
ಎಂಬುದನ್ನು ಅನ್ಟೇಷಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಬಯಸುತ್ತಾರೆ. ಅವರನ್ನು ೩ಗಟj೩.venkataraman@apu.edu.in ಮೂಲಕ 


ಅನುವಾದ: ಶೌಕತ್‌ ಅಲಿ | ಪರಿಶೀಲನೆ: ಲತಾ ಕೆ.ಸಿ. 


